ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ರಾಜ್ಯದಲ್ಲಿ ಅಂತರ್ಜಲ ರಕ್ಷಿಸುವ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತು:- 
1475 (1667) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಅಂತರ್ಜಲ ಸಂರಕ್ಷಣೆ ದೃಷ್ಟಿಯಿಂದ ಯಾವ್ಯಾವ ಮರಗಳನ್ನು ಬೆಳೆಯಬಾರದೆಂದು 
ಸರ್ಕಾರ ಕಾಯ್ದೆ ಅಥವಾ ಷರತ್ತು ವಿಧಿಸಿದೆ; (ಪ್ರತಿ ನೀಡುವುದು) 


(ಆ) ಈಗಾಗಲೇ ಬೆಳೆದಿರುವ ಇಂತಹ ಮರಗಳನ್ನು ತೆರವುಗೊಳಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


(ಇ) ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಿ ವ್ಯಾಪ್ತಿಯ 
ಗ್ರಾಮಗಳಲ್ಲಿ ಎಷ್ಟು ಎಕರೆ ವಿಸೀರ್ಣದಲ್ಲಿ ಇಂತಹ ಮರಗಳನ್ನು ಬೆಳೆಯಲಾಗಿದೆ; ಗ್ರಾಮ ಮತ್ತು 
ವಿಸ್ಹೀರ್ಣವಾರು ವಿವರ ನೀಡುವುದು; 


(ಈ) ಸೋಂಪುರ ಹೋಬಳಿಯ ಕಾಸರಘಟ್ಟ ಗ್ರಾಮ ವ್ಯಾಪ್ತಿಯ ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಇಂತಹ 
ಮರಗಳನ್ನು ಬೆಳೆಯಲಾಗಿದೆ; (ಹೆಸರು ಮತ್ತು ವಿಸೀರ್ಣವಾರು ವಿವರ ನೀಡುವುದು) 


(ಉ) ಸದರಿ ಗ್ರಾಮ ವ್ಯಾಪ್ಲಿಯಲ್ಲಿ ಇಂತಹ ಮರಗಳನ್ನು ತೆರವುಗೊಳಿಸಲು ಈವರೆಗೂ ಕೈಗೊಂಡಿರುವ 
ಕ್ರಮ ವಿವರ ಮತ್ತು ಯಾವ ನಿಗದಿತ ದಿನಾಂಕದೊಳಗೆ ಮರಗಳನ್ನು ತೆರವುಗೊಳಿಸಲಾಗುವುದು ? 


(ಊ) ಲ್ಯಾಪ್‌ಟಾಪ್‌ಗಳಿಗೆ ಹೆಚ್ಚಿನ ಮೊತ್ತದ ದರ ನೀಡಿ ಖರೀದಿಸಿರುವ ಬಗ್ಗೆ ಪತಿಕೆಗಳಲ್ಲಿ 
ವರದಿಯಾಗಿರುವುದು ನಿಜವೆ; ಇದ್ದಲ್ಲಿ ಈ ಅವ್ಯವಹಾರದ ಬಗ್ಗೆ ಸರ್ಕಾರವು ತನಿಖೆ ನಡೆಸಿ ಕ್ರಮ 
ಕೈಗೊಳ್ಳುವುದೇ? (ವಿವರ ನೀಡುವುದು) 


